ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1608 (1821) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಶಿಕ್ಷಣಇಲಾಖೆಯ ಬೋಧಕೇತರ ಸಿಬ್ಬಂದಿ ಮುಂಬಡಿಯಲ್ಲಿ ಸುಳ್ಳು ಮಾಹಿತಿ ನೀಡಿರುವ ಬಗ್ಗೆ 


(ಅ) ರಾಜ್ಯದ ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಕಲಬುರಗಿಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ 
ಮಾಡುತ್ತಿರುವ ಬೋಧಕೇತರ ಸಿಬ್ಬಂದಿ (ಡಿ.ಡಿ.ಪಿ.ಐ., ಎಫ್‌.ಡಿ.ಸಿ. ಮತ್ತು ಎಸ್‌.ಡಿ.ಸಿ) ಹಂತದ 
ಹುದ್ದೆಗಳ ಮುಂಬಡಿಗೆ ಅರ್ಹರಲ್ಲದಿದ್ದರೂ ಸುಳ್ಳ ಮಾಯಿತಿ ದಾಖಲೆಗಳನ್ನು ಒದಗಿಸಿ ಮುಂಬಡಿ 
ಪಡೆದು ಕೆಲಸ ನಿರ್ವಹಿಸುತ್ತಿರುವವರ ವಿರುದ್ದ ಕ್ರಿಮಿನಲ್‌ ಕೇಸ್‌ ದಾಖಲು ಮಾಡಲು ಸರ್ಕಾರವು 
ಆದೇಶ ಮಾಡಿರುವುದು ನಿಜವೇ ಸದರಿ ಆದೇಶದ ಪ್ರತಿ ನೀಡುವುದು; 


(ಆ) ಈ ಆದೇಶದಂತೆ ಕೇಸ್‌ ಹಾಕಲಾಗಿದೆಯೇ; ಇಲ್ಲದಿದ್ದಲ್ಲಿ ಕಾರಣ ಏನು? (ಅಂತಹ ಅಧಿಕಾರಿಗಳ 
ಹೆಸರು, ಪದನಾಮ ಮತ್ತು ವಿಳಾಸವಾರು ಮಾಹಿತಿ ಒದಗಿಸುವುದು) 


